ಲಿಖಿತ ಮೂಲಕ ಉತರಿಸುವ 


ಪುಶ್ನೆ 
ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 
ಸಾಮಾಜಿಕ ಅರಣ್ಯ ಪ್ರದೇಶದ ಬಗ್ಗೆ 


ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) - 


81 (86) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಹಾಸನ ಜಿಲ್ಲೆಯಲ್ಲಿರುವ ಸಾಮಾಜಿಕ ಅರಣ್ಯ ಪ್ರದೇಶದ ವಿಸೀರ್ಣವೆಷ್ಟು; ಕಳೆದ 3 ವರ್ಷಗಳಲ್ಲಿ ಈ 
ಪ್ರದೇಶದಲ್ಲಿ ನೆಡಲಾದ ಸಸಿಗಳ ಸಂಖ್ಯೆ ಎಷ್ಟು; ಇವುಗಳಲ್ಲಿ ಬದುಕುಳಿದಿರುವ ಸಸಿಗಳೆಷ್ಟು; ಈ 
ಸಸಿಗಳನ್ನು ನೆಡಲು ಮತ್ತು ಇವುಗಳನ್ನು ಸಂರಕ್ಷಿಸಲು ತಗುಲಿರುವ ಮೆಚ್ಚವೆಷ್ಟು; (ತಾಲ್ಲೂಕುವಾರು 
ಸಂಪೂರ್‌ಣ ಮಾಹಿತಿ ನೀಡುವುದು) 


(ಆ) ಸಾಮಾಜಿಕ ಅರಣ್ಯ ವಿಭಾಗದಿಂದ ನೆಡಲಾದ ಸಸಿಗಳನ್ನು ಪೋಷಿಸಲು ಮತ್ತು ಸಂರಕ್ಕಿಸಿ 
ಮರಗಳನ್ನಾಗಿ ಬೆಳೆಸಲು ಇಲಾಖೆಯು ವಿಫಲವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಹಾಗಿದ್ದಲ್ಲಿ, ಸಾಮಾಜಿಕ ಅರಣ್ಯ ವಿಭಾಗದಿಂದ ನೆಡಲಾದ ಸಸಿಗಳನ್ನು ಪೋಷಿಸಲು ಮತ್ತು ಸಂರಕ್ಷಿಸಲು 
ಇಲಾಖೆಯು ಯಾವ ರೀತಿ ಕ್ರಮ ವಹಿಸಲಾಗುತ್ತಿದೆ ; (ಸಂಪೂರ್ಣ ಮಾಹಿತಿ ನೀಡುವುದು) 


(ಇ) ಹಾಸನ ಜಿಲ್ಲೆಯಲ್ಲಿ ಸಾಮಾಜಿಕ ಅರಣ್ಯ ಪ್ರದೇಶದಲ್ಲಿ ಸಸಿಗಳನ್ನು ಬೆಳೆಸಲು ಸ್ಥಾಪಿಸಲಾಗಿರುವ 
ನರ್ಸರಿಗಳ ಸಂಖ್ಯೆ ಎಷ್ಟು; ಕಳೆದ 5 ವರ್ಷಗಳಲ್ಲಿ ಈ ನರ್ಸರಿಗಳಲ್ಲಿ ಬೆಳೆಸಿದ ಸಸಿಗಳೆಷ್ಟು; ಇದಕ್ಕಾಗಿ 
ತಗುಲಿರುವ ವೆಚ್ಚವೆಷ್ಟು ? (ನರ್ಸರಿವಾರು ಮಾಹಿತಿ ನೀಡುವುದು) 


